ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ವಿದ್ಯಾರ್ಥಿಗಳಿಗೆ ಒದಗಿಸಲಾದ ಲ್ಯಾಪ್‌ಟಾಪ್‌ ದರಗಳ ಬಗ್ಗೆ 
ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 
50 (113) ಮಾನ್ಯ ಉಪ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) 2016-17 ಮತ್ತು 2017-18 ನೇ ಸಾಲಿನಲ್ಲಿ ಕಾಲೇಜಿನ ಪ್ರಥಮ ವರ್ಷದ ಬಿ.ಎ. ಬಿ.ಕಾಂ. ಬಿ.ಎಸ್‌ಸಿ. 
ಸಾಮಾನ್ಯ ವರ್ಗಗಳು ಮತ್ತು ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡದ ವಿದ್ಯಾರ್ಥಿಗಳಿಗೆ ಯಾವ 
ಕಂಪನಿಯ ಯಾವ ಯಾವ ಲ್ಯಾಪ್‌ಟಾಪ್‌ಗಳನ್ನು ನೀಡಲಾಗಿತ್ತು ; (ಕಾನ್‌ಫಿಗೇರೆಷನ್‌ ವಿವರ 
ನೀಡುವುದು) 


(ಆ) ಪ್ರತಿ ಲ್ಯಾಪ್‌ಟಾಪ್‌ನ್ನು ಯಾವ ದರದಲ್ಲಿ ಪಡೆಯಲಾಗಿದೆ ಹಾಗೂ ಇದನ್ನು ಟೆಂಡರ್‌ ಮುಖಾಂತರ 
ಪಡೆಯಲಾಗಿತ್ತೇ ; ಟೆಂಡರ್‌ ಮುಖಾಂತರ ಪಡೆದಿದ್ದಲ್ಲಿ ಟೆಂಡರ್ದಾರರ ಮಾಹಿತಿ, ಟೆಂಡರ್‌ ಮೊತ್ತದ 
ಐಖಿವರಗಳನ್ನು ನೀಡುವುದು; 


(ಇ) 2018-19 ಹಾಗೂ 2019-20ನೇ ಸಾಲಿನಲ್ಲಿ ಪ್ರತಿ ಲ್ಯಾಪ್‌ಟಾಪ್‌ನ್ನು ಯಾವ ದರದಲ್ಲಿ ಪಡೆಯಲಾಗಿದೆ 
ಹಾಗೂ ಇದನ್ನು ಟೆಂಡರ್‌ ಮುಖಾಂತರ ಪಡೆಯಲಾಗಿತ್ತೇ ; ಟೆಂಡರ್‌ ಮುಖಾಂತರ ಪಡೆದಿದ್ದಲ್ಲಿ 
ಟೆಂಡರ್ನಾರರ ಮಾಹಿತಿ, ಟೆಂಡರ್‌ ಮೊತ್ತದ ವಿವರಗಳನ್ನು ನೀಡುವುದು; 


(ಈ) 2016-17 ಹಾಗೂ 2019-20ನೇ ಸಾಲಿನಲ್ಲಿ ಯಾವ ಯಾವ ದರದಲ್ಲಿ ಲ್ಯಾಪ್‌ಟಾಪ್‌ ಖರೀದಿಸಲಾಗಿತ್ತು 
ಮತ್ತು ಈ ವರ್ಷ ಖರೀದಿ ಮಾಡಿದ ಪ್ರತಿ ಲ್ಯಾಪ್‌ಟಾಪ್‌ ದರ ಎಷ್ಟು ; ಎರಡು ಬೇರೆ ಬೇರೆ ದರ ಇದ್ದಲ್ಲಿ 
ಯಾವ ಕಾರಣಕ್ಕಾಗಿ ವ್ಯತ್ಯಾಸವಿದೆ ಎಂಬುದಕ್ಕೆ ಸಂಪೂರ್ಣ ಮಾಹಿತಿಯನ್ನು ನೀಡುವುದು? 


